ಡಿ. ವಿ. ದೇವರಾಜ್‌* 


ರಾಜಕೀಯ ದೃಷ್ಟಿಕೋನದಲ್ಲಿ ಸೋಮನಾಥಪುರದ ದೇವಾಲಯ ಸಂಕೀರ್ಣ 


ಕರ್ನಾಟಿಕದ ರಾಜಕೀಯ ಇತಿಹಾಸವನ್ನು ಆನ 
ಕೋತಿಸಿದರೆ.. ಒಂದು ವಿಷಯ ಸ್ಪೆಷ್ಟವಾಗುತ್ತ ಜೆ 
ಅದೆಂದೆರೆ ನಮ್ಮ ನಾಡಿನ ರಾಜರು ತಮ್ಮೆಲ್ಲ ಕಾಲ, ಧನ, 
ಮತ್ತು ಶ್ರಮವನ್ನು ನ್ಯುಯಮಾಡಿ, ಬಹು ಸುಂದರ 
ವಾದ ಜೀವಾಲಯಗಳನ್ನು ನಿರ್ಮಿಸಿದ್ದು. ಈ ದೃಸ್ಟಿ 
ಯಿಂದ ಹೊಯ್ಸಳರ ಕಾಲ ಮುಖ್ಯವಾದದ್ದು. ಕರ್ನಾ 
ಟಿಕೆ ರಾಮಾನುಜಾಚಾರ್ಯರ ಆಗಮನ ಮತ್ತು 
ವಿಷ್ಣು ವರ್ಧನನ ಸಂಪರ್ಕದಿಂದ ಕರ್ನಾಟಕದ ದಕ್ಷಿಣ 
ಭಾಗದಲ್ಲಿ ಹೆಚ್ಚಾಗಿ ವಿಷ್ಣು ದೇನಾಲಯಗಳು ರಚಿತ 
ವಾದವು... ಈ ದಿಸೆಯಲ್ಲಿ 13ನೇ ಶತಮಾನದ ಉತ್ತ 
ರಾರ್ಧದಲ್ಲಿ ಮೂರನೇ ನರಸಿಂಹನ ಕಾಲದಲ್ಲಿ ಸೋಮ 
ನಾಥಪುರ ಅಗ್ರಹಾರ ಮತ್ತು ದೇವಾಲಯ ಸಂಕೀರ್ಣ 
ನಿರ್ಮಾಣಗೊಂಡಿತು. ನರಸಿಂಹನಿಗೆ ಭುಜಬಲದಂತಿದ್ದ 
ಆ ಕಾಲದೆ ಅತ್ಯಂತ ಪ್ರಮುಖ ವ್ಯಕ್ತಿ ಯಾಗಿದ್ದ ಸೋಮು 
ನಾಥ ದಂಡನಾಯಕನು ಈ ದೇವಾಲಯದ ರಚನೆಗೆ 
ಕಾರಣನಾದವನು. 


ಕ್ತಿ ಶ. ೧೨೬೮-೬೯ರಲ್ಲಿ ಈ ದೇವಾಲಯ 
ಸಂಕೀರ್ಣ ಕಾವೇರಿ ನದಿಯ ದಂಡೆಯ ಮೇಲೆ ಸೃಷ್ಟಿ 
ಗೊಂಡಿತು. ಈಗ ನಾವು. ಪರಿಶೀಲಿಸಬೇಕಾದ ಅಂಶ 
ವೆಂದರೆ, ಈ ಸಂಕೀರ್ಣ ಮತ್ತು ಅಗ್ರಹಾರದ ನಿರ್ಮಾಣ 
ಅಂದಿನ ರಾಜಕೀಯ ವ್ಯವಸ್ಥೆಯ ಯಾವುದಾದರೂ 
ಅಂಶವನ್ನು ಸೂಚಿಸುತ್ತದೆಯೇ ಎಂಬುದು. ರಾಜ 


ಕೀಯಕ್ಕೂ ಮತ್ತು ದೇವಾಲಯಗಳ ನಿರ್ಮಾಣಕ್ಕೂ 


ಯಾವ ಸಂಬಂಧ ಎಂಬ ಪ್ರಕ್ತೆ 
ರಾಜರು ದೇವಾಲಯಗಳನ್ನು ನಿರ್ಮಾಣ ಮಾಡುತ್ತಿ 
ದ್ಹುದು ಭಕ್ತಿ ಪ್ರದರ್ಶನದ ಜೊಕೆಸೆ 

ಮತ್ತು ಪ್ರಭುತ್ವಶಕ್ತಿಗಳನ್ನು ಶಾಶ್ವತವಾಗಿ ಪ್ರದರ್ಶಿ 
ಸಲು ಒಂದು ಮಾಧ್ಯಮವಾಗಿತ್ತು. ಈ ದೃಷ್ಠಿ ಯಿಂದ 
ಸೋಮನಾಥಪುರ ದೇವಾಲಯ ಸಂಕೀರ್ಣನನ್ನು 
ಶೀಲಿಸಬಹುದು. 


ಈ ಸಂಕೀರ್ಣದಲ್ಲಿ ಸ್ಥೂಲವಾಗಿ ಎರಡು ವರ್ಗ `` 
ಗಳ ದೇವಾಲಯಗಳು ಕಾಣಬರುತ್ತವೆ. ಒಂದು 
ನಿನ್ಣು ಮತ್ತು ಅವನೆ ಅವತಾರಗಳಿಗೆ ಸಂಬಂಧಿಸಿದ 


ಜೀನಾಲಯಗಳು. ಅದರಲ್ಲಿ ಬಹೆಳ ಮುಖ್ಯವಾದುದ್ದು 
ಸೋಮನಾಥಪುರದ ಹೃದಯದಂತಿರುವ ಕೇಶವ 
ದೇವಾಲಯ. ಸಂಚನಿಂಗಡೇವಾಲಯ ಶಿವನಿಗೆ 


ಸಂಬಂಧಿಸಿದ ಎರಡನೇ ವರ್ಗದ ದೇವಾಲಯ. ಈ 
ಎರಡೂ ಸಂಕೀರ್ಣಗಳನ್ನು ಕಟ್ಟಿಸಿದನನು ಪ್ರಖ್ಯಾತ 
ನಾಗಿದ್ದ ಸೋಮನಾಥ ದಂಡನಾಯಕ. ಈ ದೇವಾ 
ಲಯದ ಸಮಸ್ತ ಆಡಳಿತ ಮತ್ತು ಕೈಂಕರ್ಯಗಳಿಗೆ 
ಮತ್ತು ಊಳಿಗದವರ ಸಂಬಳಕ್ಕೆ ವ್ಯವಸ್ಥೆ ಮಾಡಿದನನು 
ಮೂರನೇ ನರಸಿಂಹ. ಫೆರಸಿಂಪ ಶ್ರೀವೈಷ್ಣವ ; ಸೋಮ 
ನಾಥ ದಂಡನಾಯಕ ಶೈವ. ಈ ಸಂಕೀರ್ಣದಲ್ಲಿ 
ವೈಭವ, ಮತ್ತು ಆಡಂಬರಾಲಂಕಾರಗಳಿಂದ ಎದ್ದು 
ಕಾಣುವ ಜೀವಾಲಯ ಕೇಶವ ಜೀವಾಲಯ. ಸರಳ 
ವಾಗಿ ನಿರ್ಮಿತವಾಗಿರುವುದು ಪಂಚಲಿಂಗ. ಇಲ್ಲಿಯ 


* ಉಪನಿರ್ದೇಶಕರು, ಪ್ರಾಚ್ಯನಸ್ತು ಮುತ್ತು ಸಂಗ್ರೆಹಾಲಯೆ ನಿರ್ದೇಶನಾಲಯ, ಮೈಸೂರು. 


ಇತಿಹಾಸ ದರ್ಶನ 


ವಸತಿ ನೆಲೆಗೆ ಹೆಸರು ಕೊಟ್ಟಿರುವುವು ಸೋಮನಾಥನ 
ಹೆಸರು. ಇದು ದಂಡನಾಯಕನ ಹೆಸರಲ್ಲ. ಇತಿಹಾಸ 
ಕಾರರಾದ ಎಂ. ಎಚ್‌. ಕೃಷ್ಣ ಮೊದಲಾದವರು 
ಸೋಮನಾಥ ದಂಡನಾಯಕನ ಹೆಸರನ್ನೈ ಅಲ್ಲಿನ ಜೀವಾ 
ಲಯ ಸಂಕೀರ್ಣವನ್ನೊಳೆಗೊಂಡ ವಸತಿ ಸ್ರದೇಶಕ್ಕೆ 
ಕೊಟ್ಟಿ ನೆಂದು ಊಹಿಸಿದ್ದಾರೆ... ಆದರೆ, ಈ ಅಭಿ 
ಪ್ರಾಯ ಅಸು, ಸಮಂಜಸವಾಗಿ ಕಾಣುವುದಿಲ್ಲ. 
ಏಕೆಂದರೆ, ಅಂದಿನ ಊಳಿಗಮಾನ್ಯ ರೀತಿಯ ರಾಜಕೀಯ 
ವ್ಯವಸ್ಥೆ ಯಲ್ಲಿ ಅಧಿರಾಜನೆ ಹೆಸರನ್ನು ಬಿಟ್ಟು, ತನ ಹೆಸ 
ರನ್ನೇ ಕೊಡುವುದು. ಅಂದಿನ ದೃಷ್ಟಿಯಲ್ಲಿ ವಿರೋಧಾ 
ಭಾಸವಾಗಿ ತೋರುತ್ತದೆ. ಹಾಗಿದ್ದಲ್ಲಿ, ಸೋಮನಾಥ 
ಪುರ ಎಂಬ ಹೆಸರಿಗೆ ಆಧಾರವಾದದ್ದು ಯಾವುದು ಎಂಬ 
ಪ್ರಶ್ನೆ ನಿಳುತ್ತದೆ, ಇದಕ್ಕೆ ಉತ್ತರ ಸುಲಭ. ಇದರೆ 
ಮೂಲ ಶಿವ ಪ್ರಖ್ಯಾತ ರೂಪವಾದ ಸೋಮನಾಥ 
ಎಂಬುದು ಸ್ಪಷ್ಟೈ. ಗುಜರಾತಿನ ಸೌರಾಷ್ಟ್ರದ ಸೋಮ 
ನಾಥ ಅಂದಿನ ಭಾರತೀಯ ಜನಮನದಲ್ಲಿ ಭಕ್ತಿ ಯನ್ನು 
ಹುಟ್ಟಿಸುವ ಖ್ಯಾತ ದೈವವಾಗಿತ್ತು . ಆ ದೇವಾಲಯ 
ವನ್ನು ಮಹಮ್ಮದ್‌ ಫೆಜನಿ , ನಾಶಮಾಗಿದ. ನೆನಪು 
ಇನ್ನೂ ಹೆಚ್ಚಕಹಸಾಕಾಕ್ತಾ. ಕನ್ನಡದಲ್ಲಿ ಈ ವೇಕಿಗೆ 
ರಾಘವಾಂಕನ ಸೋಮನಾಥ ಚರಿತೆ ಕರ್ನಾಟಕದಲ್ಲಿ 
ಪ್ರಚಾರಕ್ಕೆ ಬಂದಿದ್ದಿತು, ಈ ಕಾವ್ಯದ ನಾಯಕನಾದ 
ಆದೆಯ್ಯ, ಸೌರಾಷ್ಟ್ರದಲ್ಲಿ ನೆಲೆಸಿದ್ದ ಸೋಮನಾಥನನ್ನು 
ಕರ್ನಾಟಕಕ್ಕೆ ಕರೆದುಕೊಂಡು ಬಂದು ಪ್ರತಿಷ್ಠಾಪಿಸಿರು 
ವುದು ಅರ್ಥಪೂರ್ಣವಾದದ್ದು. ಮೂರನೇ ನರಸಿಂಹನ 
ದಂಡನಾಯಕ ಸೋಮನಾಥನ ವಂಶದ ಪೂರ್ವಜರು 
ಶಾಸನಗಳಲ್ಲಿ ದಾಖಾಲಾಗಿರುವಂತೆ ಚಾಲುಕ್ಯ ವಂಶಕ್ಕೆ 
ಸೇವೆ ಸಲ್ಲಿಸಿದವರಾಗಿದ್ದರು.  ಸೋಮನಾಫ ಸಂಪ್ರ 
ದಾಯ ದಕ್ಷಿಣ ಕರ್ನಾಟಿಕಕೂ ಹಬ್ಬಿತು... ಒಂದು 


ಮುಖ್ಯವಾದ ಸಂಗತಿಯೆಂದರೆ ಈ ಸಂಕೀರ್ಣದಲ್ಲಿರುವ 


"೨ 


ಪಂಚಲಿಂಗಗಳ ಪೈಕಿ, ಸೋಮನಾಥಲಿಂಗವೂ ಒಂದು. 


ಇತಿಹಾಸ ದರ್ಶನ 


ಇದರಿಂದ ಸೋಮನಾಥ ಎಂಬ ಹೆಸರು ಬಂದಿತು ;ದೆಂಡೆ 
ನಾಯಕನಿಂದೆಲ್ಲ. ಎಕೆಂದರೆ ಮೂರನೇ ನರಸಿಂಹನ 
ಹೆಸರನ್ನು ಬಿಟ್ಟು ಸೋಮನಾಥ ದಂಡನಾಯಕನ 
ಹೆಸರನ್ನು ನೀಡುವುದು ಅಂದು ಸೆಮೆಂಜಸೆದಾಗಿರಲಿಲ್ಲ. 


ಸೋಮನಾಥವುರದಲ್ಲಿ, ಸುಂದರವೂ, ಬೃಹತ್‌ 
ಮತ್ತು ಮಹತ್‌ ಎರಡರಲ್ಲೂ ಪ್ರಖ್ಯಾತವಾಗಿರುವುದು 
ಕೇಶವ ದೇವಾಲಯ. ಆದರೆ ಅದಕ್ಕೆ ಸೇಶವಪುರ ಎಂಬ 
ಹೆಸರನ್ನು ಏಕೆ ನೀಡಿಲಿಲ್ಲ ? ಇದಕ್ಕೆ ಕಾರಣ ಪ್ರಾಯಶಃ 
ದೇವಾಲಯ ಸಂಕೀರ್ಣವನ್ನು ನಿರ್ಮಾಣ ನರಾಡಿದವನ 
ಅದಿದೈವದ ಹೆಸರನ್ನು ನೀಡಬೇಕಾದದ್ದು ಸಹಜವಾ 
ಗಿತ್ತು. ಶೈವ ಪಂಥಕ್ಕೆ ಸೇರಿದ ಸೋನುನಾಥ ಕಟ್ಟಿ 
ಸಿದ್ದು ಸುಂದರವಾದ ವಿಷ್ಣು ಪಂಥದ ಜೇವಾಲಯ. 
ತನ್ನೆ ಪ್ರಭುನಿನ ಗೌರವ ಮತ್ತು ಮನ್ನಣೆಯನ್ನು 
ಹಾಗೂ ಆತನ ಧಾರ್ಮಿಕ ಸಹಿಷ್ಣುತೆಯನ್ನು ಪ್ರದರ್ಶಿ 
ಸುವುದು ಸೋಮನಾಥನ ಉದ್ದೇಶವಾಗಿತ್ತು. ಅಂದು 
ಪ್ರಧಾನ ಅಧಿಕಾರಿಗಳು ರಾಜನ ಮನಸ್ಸನ್ನು ಒಲಿಸಲು 
ಇಂತಹ ಕಾರ್ಯಗಳನ್ನು ಕೈಗೊಳ್ಳುತ್ತಿದ್ದರು. ಈ 
ದೃಷ್ಟಿಯಿಂದ ಸೋಮನಾಥಪುರ ದೇವಾಲಯ ಸಂಕೀರ್ಣ 
ವನ್ನು ಮತ್ತು ಸ್ಥಳಕ್ಕೆ ಬಂದ ಹೆಸರನ್ನು ಅರ್ಥೈಸು 
ವುದು ಹೆಚ್ಚು ಸಮಂಜಸವಾಗಿ ತೋರುತ್ತದೆ. ಶೈವರೂ 
ಮತ್ತು ವೈಷ್ಣನರೂ ಭಾತೃತ್ವ ಭಾವನೆಯಿಂಂದೆ ಬದುಕು 
ತ್ತಿದ್ದ ಚಿತ್ರ, ಶಾಸನಗಳಿಂದ ಸ್ಪಷ್ಟವಾಗುತ್ತದೆ. 
ಎರಡೂ ವರ್ಗದ ದೇವಾಲಯಗಳಿಗೂ ಒಂದೇ ಮೊತ್ತದ 
ದತ್ತಿ ಯನ್ನು ಮೂರನೇ ನರಸಿಂಹ ಬಿಟ್ಟಿರುವುದು 
ಇದನ್ನು ಮತ್ತಷ್ಟು ಪುಷ್ಟೀಕರೀಸುತ್ತದೆ. ಒಟ್ಟಿ ನಲ್ಲಿ 
ಪ್ರಜಾನರ್ಗದಲ್ಲಿದ್ದ ವೈವಿಧ್ಯತೆಯನ್ನು ಗೌರವಿಸಿ, ಆಡ 
ಳಿತಕ್ಕೈ ಸುಭಪ್ರತೆಯನ್ನು ಮತ್ತು ನಿಷ್ಠೆ ಯನ್ನು ಸೆಂಪಾ 
ದಿಸುವುದು, ಧರ್ಮ ಮುತ್ತು ದೈವಭಕ್ತಿಗಳ ಪ್ರದರ್ಶನ 
ದಷ್ಟೇ ಪ್ರಮುಖನಾಗಿದ್ದವೆಂದು ಹೇಳಬಹುದು, 


